ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ಬಿ.ಬಿ.ಎಂ.ಪಿ ವ್ಯಾಪ್ತಿಯ ಖಾಲಿ ನಿವೇಶಗಳಲ್ಲಿ ಮಲೀನ ವಾತಾವರಣ ನಿರ್ಮಾಣ ತಪ್ಪಿಸುವ ಬಗ್ಗೆ 
ಶ್ರೀ ಆರ್‌.ಧರ್ಮಸೇನ (ಸ್ಮ4ಳೀಯ ಸಂಸ್ಥೆಗಳ ಕ್ಷೇತ್ರ) - 
346(474) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬಿ.ಬಿ.ಎಂ.ಪಿ ವ್ಯಾಪ್ತಿಯ ಜನವಸತಿ ಪ್ರದೇಶಗಳಲ್ಲಿ ಕೆಲವು ಮಾಲೀಕರು ಖಾಲಿ ನಿವೇಶಗಳನ್ನು 
ಇಟ್ಟಿಕೊಂಡಿದ್ದು, ಅಲ್ಲಿ ಜನರು ಕಸಕಡ್ಡಿಗಳನ್ನು ಹಾಕಿ ಮಲೀನ ವಾತಾವರಣ ನಿರ್ಮಾಣ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ; 


(ಆ) ಖಾಲಿ ನಿವೇಶದಲ್ಲಿ ಸಂಗ್ರಹವಾಗಿರುವ ಕಸಕಡ್ಡಿಗಳು ಮಳೆ ಬಂದಾಗ ನೆನೆದು ಕೊಳೆತು ಅಕ್ಕಪಕ್ಕ ವಾಸ 
ಮಾಡುತ್ತಿರುವ ಮನೆಗಳ ನಿವಾಸಿಗಳಿಗೆ ದುರ್ವಾಸನೆ ಬರುತ್ತಿರುವುದಲ್ಲದೆ ಖಾಯಿಲೆಗಳಿಗೆ ತುತ್ತಾಗುವ ಅವಕಾಶ 
ಇರುವುದರಿಂದ ಇದನ್ನು ಸ್ವಚ್ಛಗೊಳಿಸುವಂತೆ ಮಾಲೀಕರಿಗೆ ನೋಟೀಸ್‌ ನೀಡಲು ಕ್ರಮ ಕೈಗೊಳ್ಳಲಾಗುವುದೇ; 


(ಇ) ಕರೋನಾ ಮುಂತಾದ ಕಾಯಿಲೆ ಹರಡುತ್ತಿರುವುದರಿಂದ ಇಂಥ ಮಲೀನ ವಾತಾವರಣ ತಪ್ಪಿಸಿ ಸ್ವಚ್‌ಛ 
ವಾತಾವರಣ ಉಂಟು ಮಾಡಲು ಬಿ.ಬಿ.ಎಂ.ಪಿಯ ಆರೊಗ್ಯ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳುವುದೇ? 


